ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೪ || 
Volume 154 


ಬೆಂಗಳೂರು, ಗುರುವಾರ, ಜುಲೈ ೧೧, ೨೦೧೯ ( ಆಷಾಢ ೨೦ , ಶಕ ವರ್ಷ ೧೯೪೧) 
Bengaluru , Thursday , July 11, 2019 ( Ashadha 20 , Shaka Varsha 1941) 


| ಸಂಚಿಕೆ ೨೮ 
Issue 28 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ವಸತಿ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ವಇ 67 ಕೊಮಂಇ 2018, ಬೆಂಗಳೂರು, ದಿನಾಂಕ: 11 .06. 2019 . 


ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಬೆಂಗಳೂರು ನಗರದ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾರುತಿ ಸೇವಾನಗರ 
ವಾರ್ಡಿನ ಚನ್ನಪ್ಪ ಗಾರ್ಡನ್ ಕೊಳಚೆ ಪ್ರದೇಶವನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಎಚ್ಯುಡಿ/64 /ಎಂಸಿಎಸ್/78 , ದಿನಾಂಕ: 19 - 10 - 1978ರಲ್ಲಿ 
ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ, 1973 (1974ರ ಕರ್ನಾಟಕ ಕಾಯ್ದೆ 33ರಂತೆ ) ರ ಕಲಂ-3 ರನ್ವಯ 
ಕೊಳಚೆ ಪ್ರದೇಶವೆಂದು ಘೋಷಿಸಲಾಗಿರುತ್ತದೆ . 


ಸದರಿ ಕೊಳಚೆ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿ, ಅಲ್ಲಿ ವಾಸಿಸುವ ಕೊಳಚೆ ನಿವಾಸಿಗಳಿಗೆ ಪುರ್ನವಸತಿ ಕಲ್ಪಿಸಲು ಸರ್ಕಾರವು ಉದ್ದೇಶಿಸಿ, 


ಅದಕ್ಕಾಗಿ ಸದರಿ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ, 1973ರ ಕಲಂ- 17 ರಂತೆ ಭೂ - ಸ್ವಾಧೀನ 
ಪಡಿಸಿಕೊಳ್ಳಲು ಸದರಿ ಪ್ರದೇಶದ ಬಗ್ಗೆ ಆಸಕ್ತಿಯುಳ್ಳವರು/ ಸಂಬಂಧಿಸಿದವರು/ ಸಾರ್ವಜನಿಕರು ಯಾವ ಸಕಾರಣದಿಂದಾಗಿ ಭೂಸ್ವಾಧೀನ 
ಮಾಡಬಾರದೆಂಬುದಕ್ಕೆ ಕಾರಣ/ ಆಕ್ಷೇಪಣೆ /ಸಲಹೆ ಹಾಗೂ ಮನವಿಗಳಿದ್ದಲ್ಲಿ, ಸರ್ಕಾರದ ಕಾರ್ಯದರ್ಶಿಗಳು, ವಸತಿ ಇಲಾಖೆ, ಕರ್ನಾಟಕ ಸರ್ಕಾರದ 
ಸಚಿವಾಲಯ, ವಿಕಾಸಸೌಧ, ಬೆಂಗಳೂರು- 01 ಅವರಿಗೆ ಲಿಖಿತ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸುವಂತೆ ಕೋರಿ ಸರ್ಕಾರದ ಅಧಿಸೂಚನೆ ಸಂ: ವಣ 67 
ಕೊಮಂಇ 2018 , ದಿನಾಂಕ: 22.11.2018 ಅನ್ನು ( ಪ್ರಾಥಮಿಕ ಅಧಿಸೂಚನೆ) ದಿನಾಂಕ:20.12.2018ರ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. ಆದರೆ , ನಿಗದಿತ 
ಕಾಲಾವಕಾಶದಲ್ಲಿ ಯಾವುದೇ ಆಕ್ಷೇಪಣೆ ಸ್ವೀಕೃತವಾಗಿರುವುದಿಲ್ಲ. ಆದುದರಿಂದ, ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಕೊಳಚೆ ಪ್ರದೇಶವನ್ನು 
ಅಂತಿಮವಾಗಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ , 1973ರ ಕಲಂ - 17 ರಂತೆ ಭೂಸ್ವಾಧೀನಪಡಿಸಿಕೊಳ್ಳಲು 


ಸರ್ಕಾರವು ಆದೇಶಿಸಿದೆ. 


( ೪೧೩ ) 


೪೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೧, ೨೦೦೯ 


ಭಾಗ ೬ 


ಷೆಡ್ಯೂಲ್ 


ಕ್ರಮ 


ಚೆಕ್ಕುಬಂದಿ 


ಕೊಳಚೆ ಪ್ರದೇಶದ ಭೂಮಾಲೀಕರ | ಸಿಟಿ ಸರ್ವೆ ನಂ . | ವಿಸ್ತೀರ್ಣ 
ಹೆಸರು ಮತ್ತು | ಹೆಸರು ಶ್ರೀ /ಶ್ರೀಮತಿ 

ಎ - ಗುಂ 


ಸಂ . 


ಸ್ಥ 


( ವಿಚಾರಣಾ 


ಪೂರ್ವ 


ಪಶ್ಚಿಮ | ಉತ್ತರ 


ದಕ್ಷಿಣ 


ವಹಿಯಂತೆ 


ಚನ್ನಪ್ಪಗಾರ್ಡನ್ಕೊಳಚೆ 


ಪ್ರದೇಶ, 


ಎನ್.ಕೃಷ್ಣಪ್ಪ(ಜೆ.ಟೆನ್ಯೂರ್) 


ದೊಡ್ಡಗುಂಟೆ(ದೊಡ್ಡಿಗುಂಟ) 


ಸಿ.ಟಿ.ಸರ್ವೆನಂ.89 


0-17 


ಮೋರಿ 


PR - 97 


SC - 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವೆಂಕಟೇಶ್ ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 

ವಸತಿ ಇಲಾಖೆ 


ವಸತಿ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ವಇ 72 ಕೊಮಂಇ 2018, ಬೆಂಗಳೂರು, ದಿನಾಂಕ: 11.06.2019. 


ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಬೆಂಗಳೂರು ನಗರದ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾರುತಿ ಸೇವಾನಗರ 
ವಾರ್ಡಿನ ಕೋದಂಡರಾಮಪಾಳ್ಯ ಕೊಳಚೆ ಪ್ರದೇಶವನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಎಚ್ಯುಡಿ/ 376 / ಎಂಸಿಎಸ್/17 , ದಿನಾಂಕ : 18 - 01 - 1978ರಲ್ಲಿ 
ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ, 1973 ( 1974ರ ಕರ್ನಾಟಕ ಕಾಯ್ದೆ 33ರಂತೆ) ರ ಕಲಂ -3 ರನ್ವಯ 
ಕೊಳಚೆ ಪ್ರದೇಶವೆಂದು ಘೋಷಿಸಲಾಗಿರುತ್ತದೆ. 

ಸದರಿ ಕೊಳಚೆ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿ, ಅಲ್ಲಿ ವಾಸಿಸುವ ಕೊಳಚೆ ನಿವಾಸಿಗಳಿಗೆ ಪುರ್ನವಸತಿ ಕಲ್ಪಿಸಲು ಸರ್ಕಾರವು ಉದ್ದೇಶಿಸಿ, 
ಅದಕ್ಕಾಗಿ ಸದರಿ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ, 1973ರ ಕಲಂ - 17 ರಂತೆ ಭೂಸ್ವಾಧೀನ 
ಪಡಿಸಿಕೊಳ್ಳಲು ಸದರಿ ಪ್ರದೇಶದ ಬಗ್ಗೆ ಆಸಕ್ತಿಯುಳ್ಳವರು/ ಸಂಬಂಧಿಸಿದವರು/ ಸಾರ್ವಜನಿಕರು ಯಾವ ಸಕಾರಣದಿಂದಾಗಿ ಭೂ - ಸ್ವಾಧೀನ 
ಮಾಡಬಾರದೆಂಬುದಕ್ಕೆ ಕಾರಣ / ಆಕ್ಷೇಪಣೆ/ ಸಲಹೆ ಹಾಗೂ ಮನವಿಗಳಿದ್ದಲ್ಲಿ, ಸರ್ಕಾರದ ಕಾರ್ಯದರ್ಶಿಗಳು, ವಸತಿ ಇಲಾಖೆ, ಕರ್ನಾಟಕ ಸರ್ಕಾರದ 
ಸಚಿವಾಲಯ, ವಿಕಾಸಸೌಧ, ಬೆಂಗಳೂರು- 01 ಅವರಿಗೆ ಲಿಖಿತ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸುವಂತೆ ಕೋರಿ ಸರ್ಕಾರದ ಅಧಿಸೂಚನೆ ಸಂ : ವಣ 72 
ಕೊಮಂಇ 2018, ದಿನಾಂಕ:22.11. 2018 ಅನ್ನು ( ಪ್ರಾಥಮಿಕ ಅಧಿಸೂಚನೆ ) ದಿನಾಂಕ:20.12.2018ರ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. ಆದರೆ , ನಿಗದಿತ 
ಕಾಲಾವಕಾಶದಲ್ಲಿ ಯಾವುದೇ ಆಕ್ಷೇಪಣೆ ಸ್ವೀಕೃತವಾಗಿರುವುದಿಲ್ಲ. ಆದುದರಿಂದ, ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಕೊಳಚೆ ಪ್ರದೇಶವನ್ನು 


ಅಂತಿಮವಾಗಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ, 1973ರ ಕಲಂ - 17 ರಂತೆ ಭೂಸ್ವಾಧೀನಪಡಿಸಿಕೊಳ್ಳಲು 


ಸರ್ಕಾರವು ಆದೇಶಿಸಿದೆ. 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೧, ೨೦೦೯ 


೪೧೫ 


ಸಿಟಿ ಸರ್ವೆ 

ನಂ . 


ಷೆಡ್ಯೂಲ್ 
ವಿಸ್ತೀರ್ಣ 
ಎ - ಗುಂ 


ಚೆಕ್ಕುಬಂದಿ 


ಕ್ರಮ | ಕೊಳಚೆ ಪ್ರದೇಶದ ಭೂಮಾಲೀಕರ 
ಹೆಸರು ಮತ್ತು ಸ್ಥಳ | ಹೆಸರು ಶ್ರೀ /ಶ್ರೀಮತಿ | 

( ವಿಚಾರಣಾ 
ವಹಿಯಂತೆ 


ಪೂರ್ವ 


ಉತ್ತರ 


ದಕ್ಷಿಣ 


೧ 


? 


ಕೋದಂಡರಾಮಪಾಳ್ಯ ಕೊಳಚೆಪ್ರದೇಶ, 


] 


ಎನ್.ಕೃಷ್ಣಪ್ಪ(ಜೆ.ಟೆನ್ಯೂರ್) 


ದೊಡ್ಡಗುಂಟೆಗ್ರಾಮ 


ಸಿ 
. 
ಟಿ 
. 
ಎಸ್ 
. 
೨೦ 
ಮತ್ತು 
91 
| 


89 


0-26 


ಮೋರಿ 


PR - 98 


SC - 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವೆಂಕಟೇಶ್ ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 

ವಸತಿ ಇಲಾಖೆ 


ನಗರಸಭಾ ಯೋಜನಾ ಪ್ರಾಧಿಕಾರ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ 

ಪ್ರಕಟಣೆ 


ನಂ . ನಸಯೋಪ್ರಾ: ಹಿ : ಮ . ಯೋ . ನ. ಪ - 11 /18 - 19 , ದಿನಾಂಕ: 20 / 06 / 2019 


(ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಕಲಂ 10ರನ್ವಯ ) 
ಹಿರಿಯೂರು ನಗರದ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಹಿರಿಯೂರು ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ 
ಸರ್ಕಾರದ ಆದೇಶದ ಸಂ . ನಅಇ 106 ಬೆಂರೂಪ್ರಾ 2009 ಬೆಂಗಳೂರು ದಿನಾಂಕ : 16/06/2009 ರಂದು ಮಹಾಯೋಜನೆ ನಕ್ಷೆ ( ಪರಿಷ್ಕೃತ-1) ಅಂತಿಮ 
ಅನುಮೋದಿಸಲಾಗಿದ್ದು , 10 ವರ್ಷಗಳು ಆಗುತ್ತಿರುವುದರಿಂದ ಮಹಾ ಯೋಜನೆ ( ಪರಿಷ್ಕೃತ- 11 ) ತಾತ್ಕಾಲಿಕ ತಯಾರಿಸಿ ಸರ್ಕಾರದ ಅನುಮೋದನೆಗಾಗಿ 
ಸಲ್ಲಿಸಬೇಕಾಗಿರುವುದರಿಂದ, ಯಾವುದಾದರೂ ಸಲಹೆ ಸೂಚನೆಗಳಿದ್ದಲ್ಲಿ, ಈ ಪ್ರಕಟಣೆಯ ದಿನಾಂಕದಿಂದ 60 ದಿನಗಳ ಒಳಗಾಗಿ ಪೌರಾಯುಕ್ತರು / ಸದಸ್ಯ 
ಕಾರ್ಯದರ್ಶಿಗಳು , ನಗರಸಭೆ ಯೋಜನಾ ಪ್ರಾಧಿಕಾರ , ಹಿರಿಯೂರು ಇವರಿಗೆ ದಾಖಲಾತಿಗಳೊಂದಿಗೆ ಲಿಖಿತವಾಗಿಯಾಗಲೀ / ನೋಂದಾಯಿತ ಅಂಚೆ 
ಮೂಲಕವಾಗಲೀ ಸಲ್ಲಿಸುವುದು . 

ಪೌರಾಯುಕ್ತರು, 
ನಗರಸಭೆ, ಹಿರಿಯೂರು. 


ನಗರಸಭಾ ಕಾರ್ಯಾಲಯ , ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ 

ಸಾರ್ವಜನಿಕ ಪ್ರಕಟಣೆ 


ನಂ .ನಸಹಿ: ಪ. ಅ.11 / 18 - 19 , ದಿನಾಂಕ: 21/06 / 2019 


ಹಿರಿಯೂರು ನಗರದ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, 


ಮಾನ್ಯ ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ , ಬೆಂಗಳೂರುರವರ ಪತ್ರದ ಸಂಖ್ಯೆ : ಪೌನಿ/105 / ಘವನಿ / 2015 - 16 ( ³2 ) ದಿನಾಂಕ: 
01 /03/2017 ರಂತೆ ಘನ ತ್ಯಾಜ್ಯ ನಿಯಮಗಳು 2016 ರ ರೀತ್ಯಾ ಪರಿಸರವನ್ನು ಹಾಳು ಮಾಡುವ ಕೃತ್ಯಗಳಿಗೆ ಘನತ್ಯಾಜ್ಯ ನಿಯಮಗಳ ಉಪಬಂಧಗಳನ್ನು 
ಅಳವಡಿಸಿಕೊಂಡು ದಂಡ ವಿಧಿಸುವ ಬಗ್ಗೆ ದಿನಾಂಕ: 28/01 /2019 ರಂದು ಹಿರಿಯೂರು ನಗರಸಭೆ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಕೆಳಕಂಡಂತೆ ದಂಡದ 
ಮೊತ್ತವನ್ನು ನಿಗಧಿಪಡಿಸಿ, ವಸೂಲಿಸಲು ತೀರ್ಮಾನಿಸಲಾಗಿರುವಂತೆ, ಪರಿಸರ ಹಾಳು ಮಾಡುವ ಕೃತ್ಯಗಳಿಂದ ದಂಡದ ಮೊತ್ತವನ್ನು ವಸೂಲಿಸುವ ಬಗ್ಗೆ 
ಸಾರ್ವಜನಿಕರಿಂದ ಸಲಹೆ - ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದ್ದು, ಈ ಪ್ರಕಟಣೆ ದಿನಾಂಕದಿಂದ 15 ದಿವಸದೊಳಗಾಗಿ ಲಿಖಿತವಾಗಿ ಪೌರಾಯುಕ್ತರು 
ನಗರಸಭೆ, ಹಿರಿಯೂರು ಇವರಿಗೆ ಸಲ್ಲಿಸಲು ಕೋರಿದೆ. ತದನಂತರ ಬರುವ ಸಲಹೆ - ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


೪೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೧, ೨೦೧೯ 


ಭಾಗ ೬ 


ಕ್ರ. ಸಂ . | ಕಾಯ್ದೆ / ಬೈಲಾ 

ಉಪವಿಭಾಗ/ಕಾಯ್ದೆ ವಿವರಣೆ / ಬೈಲಾ ಮೊದಲನೇ ಬಾರಿ | ಎರಡನೇ ಬಾರಿ ಉಲ್ಲಿಂಘಿಸಿದಾಗ 
ಸಂಖ್ಯೆ 

ಉಲ್ಲಿಂಘಿಸಿದಾಗ ವಿಧಿಸುವ ದಂಡ ರೂ . ಗಳಲ್ಲಿ 
ವಿಧಿಸುವ ದಂಡ 

ರೂ . ಗಳಲ್ಲಿ 
ಕಾಯ್ದೆ / ಬೈಲಾ 4.1 ಚೆಲ್ಲುವುದು/ಉಪದ್ರವ ಸೃಷ್ಟಿಸುವುದು / ಆವರಣ ಸ್ವಚ್ಚತೆ ಉಲ್ಲಂಘನೆ 
ಸಂಖ್ಯೆ : 41 | ಸಾರ್ವಜನಿಕ ರಸ್ತೆ/ ಓಣಿ/ ಚರಂಡಿ/ ಇತರೆ ಸ್ಥಳಗಳಲ್ಲಿ ಕಸ | 

ಮೊದಲನೇ ಬಾರಿ 

ರೂ . 250/ 
ರಿಂದ 4 .4 ಚೆಲ್ಲುವುದು | 

ಉಲ್ಲಿಂಘಿಸಿದಾಗ ವಿಧಿಸುವ 
ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದು 

ರೂ . 150/ 

ದಂಡದ ಎರಡು ಪಟ್ಟು ಅಥವಾ 

ಮುಂದುವರೆದ ಉಲ್ಲಂಘನೆಗೆ 
| ಸಾರ್ವಜನಿಕ ಸ್ಥಳಗಳಲ್ಲಿ ಸ್ನಾನ ಮಾಡುವುದು ರೂ . 150/ 

ಸಂಬಂಧಿಸಿದಂತೆ ಪ್ರತಿ ದಿನಕ್ಕೆ 
ಸಾರ್ವಜನಿಕ ಸ್ಥಳಗಳಲ್ಲಿ ಮೂತ್ರ ವಿಸರ್ಜನೆ 

ರೂ . 250/ 

ರೂ . 200 ರಂತೆ 
ಮಾಡುವುದು. 
ಸಂಖ್ಯೆ 4.5 

ಸಾರ್ವಜನಿಕ 
ಉಪದ್ರವ 

ಸ್ಥಳಗಳಲ್ಲಿ ಮಲ ವಿಸರ್ಜನೆ | ago . 
ಮಾಡುವುದು, 
ಸೃಷ್ಟಿಸುವುದು 
ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ | 

ರೂ . 250/ 
ನೀಡುವುದು. 
ಸಾರ್ವಜನಿಕ ಸ್ಥಳಗಳಲ್ಲಿ ಪಾತ್ರೆ/ಬಟ್ಟೆ/ ವಾಹನ/ ಇತರೆ 

ರೂ . 300 / 
ವಸ್ತು/ ಸಾಮಗ್ರಿಗಳನ್ನು ತೊಳೆಯುವುದು. 
ಕಾಯ್ದೆ / ಬೈಲಾ 5 ಪ್ರತ್ಯೇಕಿಸುವಿಕೆ , ಶೇಖರಣೆ, ವಿತರಣೆ ಮತ್ತು ಸಂಗ್ರಹಣೆ ಕಾಯ್ದೆ ಉಲ್ಲಂಘನೆ 

ಕಸವನ್ನು ಹಸಿ ಮತ್ತು ಒಣ ಕಸವನ್ನಾಗಿ ವಿಂಗಡಿಸದೇ 
ಸಂಖೆ: 5.3 | ಒಟ್ಟಿಗೆ ಸೇರಿಸಿ ಕೊಡುವುದು 
ರಿಂದ 5 .2 1. ವೈಯಕ್ತಿಕ 

ರೂ . 200 / 
2. ದೊಡ್ಡ ಪ್ರಮಾಣದ ಕಸ ಉತ್ಪಾದಕರು ರೂ . 500/ 
1 ಸಂಖ್ಯೆ 5 .3 | ಕೊಳೆಯುವ ಕಸವನ್ನು ಪ್ರತ್ಯೇಕಿಸದೇ ನೀಡುವುದು ರೂ . 250 / ಮೊದಲನೇ ಬಾರಿ 
ನಗರಸಭೆ ಪರವಾನಗಿ ಇಲ್ಲದೇ ಸಾರ್ವಜನಿಕ 

ಉಲ್ಲಿಂಘಿಸಿದಾಗ ವಿಧಿಸುವ 
ಸಂಖ್ಯೆ 5.7 ಸ್ಥಳ/ರಸ್ತೆಗಳಲ್ಲಿ ನಿರ್ಮಾಣದ ಕಟ್ಟಡ 

ರೂ . 1000/ ದಂಡದ ಎರಡು ಪಟ್ಟು ಅಥವಾ 
ತ್ಯಾಜ್ಯ /ಸಾಮಗ್ರಿಗಳನ್ನು ಹಾಕಿರುವುದಕ್ಕೆ 

ಮುಂದುವರೆದ ಉಲ್ಲಂಘನೆಗೆ 
ಒಣ ತ್ಯಾಜ್ಯ ಪ್ರತ್ಯೇಕಿಸದೇ ವಿತರಣೆ (ನೀಡುವುದು ) 

ಸಂಬಂಧಿಸಿದಂತೆ ಪ್ರತಿ ದಿನಕ್ಕೆ 
ಸಂಖ್ಯೆ 5.8 

ರೂ . 100 / 

ರೂ . 200 ರಂತೆ 
ಮಾಡುವುದು. 

ಉದ್ಯಾನವನದ ತ್ಯಾಜ್ಯ ಮತ್ತು ಗಿಡ ಗಂಟೆಗಳ 
ಸಂಖ್ಯೆ 5.9 ತ್ಯಾಜ್ಯವನ್ನು ನಿಯಮ ಬದ್ದವಾಗಿ ಪ್ರತ್ಯೇಕಿಸಿ ವಿತರಣೆ | ರೂ . 100/ 

ಮಾಡುವುದು . 
| ಸಂಖ್ಯೆ 5.10 ತ್ಯಾಜ್ಯವನ್ನು ಸುಡುವುದು 

ರೂ . 250/ 
ಈ ಕಾಯ್ದೆ / ಬೈಲಾ 7 ನಿರ್ದಿಷ್ಟ ವರ್ಗ/ ಪರಿಸ್ಥಿತಿ 

ಮೀನು, ಮಾಂಸ, ಕೋಳಿ ಮಾಂಸದ ತ್ಯಾಜ್ಯಗಳನ್ನು 
14 | ಸಂಖ್ಯೆ 7.2 ಪ್ರತ್ಯೇಕಿಸದೇ ವಿತರಣೆ ಮಾಡುವುದು / ನದಿಗೆ 

ರೂ . 350 / 
ಬಿಸಾಡುವುದು. 
( ಎ ) ಅಂಗಡಿಕಾರರು /ವ್ಯಾಪಾರಿಗಳು ಕಸದ 

ಮೊದಲನೇ ಬಾರಿ 
ಬಿನ್‌ಗಳನ್ನು ಉಪಯೋಗಿಸದೇ ಇದ್ದಲ್ಲಿ 
15 ಸಂಖ್ಯೆ 7.3 

ರೂ . 350 / 

ಉಲ್ಲಿಂಘಿಸಿದಾಗ ವಿಧಿಸುವ 
( ಬಿ) ಅಂಗಡಿಕಾರರು / ವ್ಯಾಪಾರಿಗಳು ಕಸವನ್ನು 

ದಂಡದ ಎರಡು ಪಟ್ಟು ಅಥವಾ 
ಬೇರ್ಪಡಿಸಿ ನೀಡದೇ ಇದ್ದಲ್ಲಿ 

ಮುಂದುವರೆದ ಉಲ್ಲಂಘನೆಗೆ 
ತಮ್ಮ ಮನೆಯ ಆವರಣ ಹಾಗೂ ಓಣಿಗಳನ್ನು | 

ಸಂಬಂಧಿಸಿದಂತೆ ಪ್ರತಿ ದಿನಕ್ಕೆ 
16 | ಸಂಖ್ಯೆ 7.4 ಸ್ವಚ್ಛವಾಗಿ ಇಟ್ಟುಕೊಳ್ಳದೇ ಇದ್ದಲ್ಲಿ 

ರೂ . 250/ 

ರೂ . 200 ರಂತೆ 
ಸಾಕು ಪ್ರಾಣಿಗಳ ಮಲವನ್ನು ರಸ್ತೆಯ ಮೇಲೆ | 
ಸಂಖ್ಯೆ 7.5 ವಿಸರ್ಜನೆಗೆ ಅವಕಾಶ ಮಾಡಿಕೊಟ್ಟಲ್ಲಿ 

ರೂ . 500 / 


O 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೧, ೨೦೧೯ 


೪೧೭ 


ಕ್ರಸಂ. 

ಕಾಯ್ದೆ / ಬೈಲಾ 


ಸಂಖ್ಯೆ 


18 


ಸಂಖ್ಯೆ 7.6 


19 


| ಸಂಖ್ಯೆ 7.7 


ಉಪವಿಭಾಗ /ಕಾಯ್ದೆ ವಿವರಣೆ/ ಬೈಲಾ ಮೊದಲನೇ ಬಾರಿ ಎರಡನೇ ಬಾರಿ ಉಲ್ಲಿಂಘಿಸಿದಾಗ 

ಉಲ್ಲಿಂಘಿಸಿದಾಗ ವಿಧಿಸುವ ದಂಡ ರೂ .ಗಳಲ್ಲಿ 
ವಿಧಿಸುವ ದಂಡ 

ರೂ . ಗಳಲ್ಲಿ 
ಸಭೆ ಸಮಾರಂಭ ನಡೆದ 4 ಗಂಟೆಯ ಒಳಗಾಗಿ 

ರೂ . 1000 / 
ಸದರಿ ಪ್ರದೇಶವನ್ನು ಸ್ವಚ್ಛತೆಗೊಳಿಸದೇ ಇದ್ದಲ್ಲಿ 
ಅಂಗಡಿಕಾರರು ವಾಹನ ಮತ್ತು ದ್ವಿಚಕ್ರ ವಾಹನ 
ದುರಸ್ಥಿದಾರರು ಮತ್ತು ಸರ್ವೀಸ್ ಸ್ಟೇಷನ್ ರವರು 

ರೂ . 250 / 
ಮಣ್ಣು ಅಥವಾ ಎಣ್ಣೆ ಮಿಶ್ರಿತ ನೀರನ್ನು ರಸ್ತೆಯ 
ಮೇಲೆ ಮತ್ತು ಚರಂಡಿಗಳಲ್ಲಿ ಬಿಡುವುದು / ಹಾಕುವುದು 
ಮಾಂಸದ ಅಂಗಡಿಯ ಮುಂದೆ/ಸಾರ್ವಜನಿಕ ರಸ್ತೆಯ 
ಮೇಲೆ ರಕ್ತ, ಎಲಬು, ಗರಿ, ಚರ್ಮ , ತತ್ತಿ ಕವಚ, 

ರೂ . 500 / 
ಕೋಳಿ ಹಿಕ್ಕೆ ಇತರೆ ಪ್ರಾಣಿ ಜನ್ಯ ತ್ಯಾಜ್ಯವನ್ನು | 
ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕಿದರೆ 
ಕಾಯಿ ಪಲ್ಯ ಹಣ್ಣು ಮಾರುವುದು ಸಾರ್ವಜನಿಕ 
ಸ್ಥಳಗಳಲ್ಲಿ/ ಖುಲ್ಲಾ ಸ್ಥಳದಲ್ಲಿ ರಸ್ತೆಯ ಮೇಲೆ ಮತ್ತು ರೂ . 250/ 
ಪಕ್ಕದಲ್ಲಿ ಹಾಗೂ ಚರಂಡಿಯಲ್ಲಿ ತ್ಯಾಜ್ಯ ಎಸದರೆ 
ನಿಷೇದಿತ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು | ರೂ . 25000/- ರವರೆಗೆ ದಂಡ ಮತ್ತು ಕಾಯ್ದೆ ಅನ್ವಯ 
ದಾಸ್ತಾನು/ ಮಾರಾಟ /ಉಪಯೋಗ ಮಾಡುವುದು ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗುವುದು. 


20 


ಸಂಖ್ಯೆ 7.8 


21 | ಸಂಖ್ಯೆ 7.9 


ಸಂಖ್ಯೆ 8.0 | 


ಹಾಗೂ 100 ಜನಕ್ಕಿಂತ ಹೆಚ್ಚಿಗೆ ಸೇರುವ ಸಭೆ ಸಮಾರಂಭಗಳಿಗೆ ನಗರಸಭೆಯಿಂದ ಕಡ್ಡಾಯವಾಗಿ ಅನುಮತಿ ಪಡೆಯುವುದು ಹಾಗೂ ಸಮಾರಂಭಗಳಲ್ಲಿ 
ಬೀಳುವ ಕಸವನ್ನು ಸಮಾರಂಭ ಆಯೋಜಕರುಗಳೇ ತಮ್ಮ ಸ್ವಂತ ಖರ್ಚಿನಲ್ಲಿ ಸ್ವಚ್ಛತೆಗೊಳಿಸಲು ಕ್ರಮವಹಿಸುವುದು, ತಪ್ಪಿದಲ್ಲಿ ವಾಸ್ತವಾಂಶ ಪರಿಶೀಲಿಸಿ ರೂ . 
1,000/ - ರಿಂದ 10 ,000 / - ವರೆಗೆ ದಂಡ ವಸೂಲಿಸಿ ನಗರಸಭೆಯ ಸಿಬ್ಬಂದಿಯಿಂದ ಸ್ವಚ್ಛಗೊಳಿಸಲು ಕ್ರಮವಹಿಸಲಾಗುವುದು. 


PD -16 
SC- 05 


ಪೌರಾಯುಕ್ತರು , 
ನಗರಸಭೆ, ಹಿರಿಯೂರು. 


ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ, 
ಶ್ರೀ . ಗುರು ಚಿತ್ರಮಂದಿರದ ಎದುರು, ಬಿ. ಎಂ. ರಸ್ತೆ , ಹಾಸನ 573201 

ಸಾರ್ವಜನಿಕ ಪ್ರಕಟಣೆ 


ಸಂ : ಹಾನಪ್ರಾ /ನಯೋವಿ / ಮ . ಯೋ .( ಪ - 2) / ಅಮೃತ್ ( ಜಿ. ಐ. ಎಸ್ / 01 /2019 - 20 , ದಿನಾಂಕ: 26.06 . 2019 


ವಿಷಯ : ಹಾಸನ ನಗರದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಅಮೃತ್ ಯೋಜನೆಯಡಿ ಜಿ.ಐ .ಎಸ್ . 

ಆಧಾರಿತ ಮಹಾಯೋಜನೆ( ಪರಿಷ್ಕೃತ-2 ) ತಯಾರಿಸುವ ಉದ್ದೇಶವನ್ನು ಕೆ. ಟಿ.ಸಿ. ಪಿ. ಕಾಯ್ದೆ , 
1961ರ ಕಲಂ 10(1)ರನ್ವಯ ಘೋಷಿಸುವ ಬಗ್ಗೆ. 


ಹಾಸನ ನಗರಕ್ಕೆ ಸ್ಥಳೀಯ ಯೋಜನಾ ಪ್ರದೇಶವೆಂದು ಸರ್ಕಾರದ ಅಧಿಸೂಚನೆ ಸಂಖ್ಯೆ : HMA/ 36 / TTP / 76 Date:18. 06.1976ರಲ್ಲಿ 
ಘೋಷಿಸಲಾಗಿದೆ. ಅದರಂತೆ ಹಾಸನ ನಗರಕ್ಕೆ ಸರ್ಕಾರದ ಅಧಿಸೂಚನೆ ಸಂ: ವನಇ/464 /ಟಿಟಿಪಿ/92 , ದಿನಾಂಕ:29.12.1992ರಲ್ಲಿ ವ್ಯಾಪಕಾಭಿವೃದ್ಧಿ ಯೋಜನೆ 
( ಮಹಾಯೋಜನೆ) ಅನುಮೋದನೆ ದೊರೆತಿರುತ್ತದೆ. ಸರ್ಕಾರದ ಆದೇಶ ಸಂ : ನಅಇ/305 /ಮೈಅಪ್ರಾ/2014, ದಿನಾಂಕ: 13 .04.2017ರಲ್ಲಿ ಹಾಸನ ನಗರಕ್ಕೆ 
ಮಹಾಯೋಜನೆ( ಪರಿಷ್ಕೃತ-1) ಕ್ಕೆ ಅನುಮೋದನೆ ದೊರೆತಿದ್ದು , ಮಹಾಯೋಜನೆ( ಪರಿಷ್ಕೃತ -2) ನ್ನು ಅಮೃತ್ ಯೋಜನೆಯಡಿ ಜಿ.ಐ .ಎಸ್. ಆಧಾರಿತ 
ಪರಿಷ್ಕರಿಸಲು ಉದ್ದೇಶಿಸಲಾಗಿದೆ. 

ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ತಿಳಿಯಪಡಿಸುವುದೆನೆಂದರೆ, ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ , 1961ರ ಕಲಂ 
10(1) ರನ್ವಯ , ಹಾಸನ ನಗರದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಮಹಾಯೋಜನೆ ( ಪರಿಷ್ಕೃತ-2) ನ್ನು ಸರ್ಕಾರದ ಆದೇಶ ಸಂ : ಯುಡಿಡಿ/ 8/ಟಿಟಿಪಿ/ 2018, 
ಬೆಂಗಳೂರು ದಿನಾಂಕ : 20 .08.2018 ರನ್ವಯ ಅಮೃತ್ ಯೋಜನೆಯಡಿ ಜಿ. ಐ .ಎಸ್ . ಆಧಾರಿತ ಮಹಾಯೋಜನೆಯನ್ನು ತಯಾರಿಸಲು 


೪೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೧ , ೨೦೦೯ 

ಭಾಗ ೬ 
ಉದ್ದೇಶಿಸಲಾಗಿರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಸಲಹೆ/ಸೂಚನೆಗಳನ್ನು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಕಛೇರಿಯಲ್ಲಿ ಖುದ್ದಾಗಿಯಾಗಲೀ 
ಅಥವಾ ನೊಂದಾಯಿತ ಅಂಚೆಯ ಮೂಲಕವಾಗಲೀ ಈ ಪ್ರಕಟಣೆ ದಿನಾಂಕದಿಂದ 60( ಅರವತ್ತು) ದಿನಗಳೊಳಗಾಗಿ ಸ್ವೀಕರಿಸಲಾಗುತ್ತದೆ. ಅವಧಿಯ ನಂತರ 
ಬರುವಂತಹ ಸಲಹೆ/ ಸೂಚನೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ನಗರ ಯೋಜನಾ ಸದಸ್ಯರು, 

ಆಯುಕ್ತರು, 

ಅಧ್ಯಕ್ಷರು, 
ನಗರಾಭಿವೃದ್ಧಿ ಪ್ರಾಧಿಕಾರ, ನಗರಾಭಿವೃದ್ಧಿ ಪ್ರಾಧಿಕಾರ , 

ನಗರಾಭಿವೃದ್ಧಿ ಪ್ರಾಧಿಕಾರ, 
ಹಾಸನ. ಹಾಸನ. 

ಹಾಸನ. 
PD -17 
SC - 05 

ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಇ 69 ಕೊಮಂಇ 2018 , ಬೆಂಗಳೂರು, ದಿನಾಂಕ : 07.06.2019 . 
ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಬೆಂಗಳೂರು ನಗರದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವೆಂಕಟರಮಣ ಹಟ್ಸ್ 
ಕೊಳಚೆ ಪ್ರದೇಶವನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಹೆಚ್ಯುಡಿ 63 ಎಂಸಿಎಸ್ 77 , ದಿನಾಂಕ: 28.09.1979 /05.10.1979ರಲ್ಲಿ ಕರ್ನಾಟಕ ಕೊಳಚೆ 
ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ, 1973 ( 1974ರ ಕರ್ನಾಟಕ ಕಾಯ್ದೆ 33ರಂತೆ) ಕಲಂ -11ರನ್ವಯ ಕೊಳಚೆ ಪ್ರದೇಶವೆಂದು 
ಘೋಷಿಸಲಾಗಿದೆ. 

ಸದರಿ ಕೊಳಚೆ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿ, ಅಲ್ಲಿ ವಾಸಿಸುವ ಕೊಳಚೆ ನಿವಾಸಿಗಳಿಗೆ ಪುರ್ನವಸತಿ ಕಲ್ಪಿಸಲು ಸರ್ಕಾರವು ಉದ್ದೇಶಿಸಿ, 
ಅದಕ್ಕಾಗಿ ಸದರಿ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ , 1973ರ ಕಲಂ -17 ರಂತೆ ಭೂಸ್ವಾಧೀನ 
ಪಡಿಸಿಕೊಳ್ಳಲು ಸದರಿ ಪ್ರದೇಶದ ಬಗ್ಗೆ ಆಸಕ್ತಿಯುಳ್ಳವರು/ ಸಂಬಂಧಿಸಿದವರು | ಸಾರ್ವಜನಿಕರು ಯಾವ ಸಕಾರಣದಿಂದಾಗಿ ಭೂಸ್ವಾಧೀನ 
ಮಾಡಬಾರದೆಂಬುದಕ್ಕೆ ಕಾರಣ / ಆಕ್ಷೇಪಣೆ/ ಸಲಹೆ ಹಾಗೂ ಮನವಿಗಳಿದ್ದಲ್ಲಿ , ಸರ್ಕಾರದ ಕಾರ್ಯದರ್ಶಿಗಳು, ವಸತಿ ಇಲಾಖೆ, ಕರ್ನಾಟಕ ಸರ್ಕಾರದ 
ಸಚಿವಾಲಯ , ವಿಕಾಸಸೌಧ, ಬೆಂಗಳೂರು- 01 ಅವರಿಗೆ ಲಿಖಿತ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸುವಂತೆ ಕೋರಿ ಸರ್ಕಾರದ ಅಧಿಸೂಚನೆ ಸಂ : ವಇ 69 
ಕೊಮಂಇ 2018 , ದಿನಾಂಕ: 06 .10.2018 ಅನ್ನು ( ಪ್ರಾಥಮಿಕ ಅಧಿಸೂಚನೆ) ದಿನಾಂಕ : 13.12.2018ರ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. ಆದರೆ, ನಿಗದಿತ 
ಕಾಲಾವಕಾಶದಲ್ಲಿ ಯಾವುದೇ ಆಕ್ಷೇಪಣೆ ಸ್ವೀಕೃತವಾಗಿರುವುದಿಲ್ಲ. ಆದುದರಿಂದ, ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಕೊಳಚೆ ಪ್ರದೇಶವನ್ನು 
ಅಂತಿಮವಾಗಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ , 1973ರ ಕಲಂ - 17 ರಂತೆ ಭೂಸ್ವಾಧೀನಪಡಿಸಿಕೊಳ್ಳಲು 
ಸರ್ಕಾರವು ಆದೇಶಿಸಿದೆ. 

ಷೆಡ್ಯೂಲ್ 


ಕೊಳಚೆ 


ನಗರ ಮಾಪನ 


ನಗರ ಮಾಪನ 


ಅಧಿಸೂಚನೆಯಂತೆ 
ಸರ್ವೆ ನಂಬರ್ 


ಅಧಿಸೂಚನೆಯಂತೆ 

ಮಾಲಿಕತ್ವ 


ವಿಸ್ತೀರ್ಣ 
( ಚ.ಮಿ ) 


ಚೆಕ್ಕುಬಂದಿ 
ಪೂರ್ವ | ಪಶ್ಚಿಮ | ಉತ್ತರ | 


ಪ್ರದೇಶದ 


ದಾಖಲೆಯಂತೆ 


ದಾಖಲೆಯಂತೆ ಮಾಲಿ 


ಪೂರ್ವ 


ದಕ್ಷಿಣ 


ದ 


೬go 


ಹೆಸರು 


ಸಿ. ಟಿ .ಎಸ್. 


ನಂಬರ್ 


1.ಶ್ರೀಮತಿ ನರಸುಬಾಯಿ 


ವೆಂಕಟರಮಣ | 64 ಮತ್ತು 65 
ಕೊಳಚೆ 


| ಶ್ರೀಮತಿ 
ನರಸುಬಾಯಿ 
ಕೋಂ ಶ್ರೀನಿವಾಸ 


ಪ್ರದೇಶ 


ಸಿಟಿ.ಎಸ್ 


2592 


ರಾವ್ 


ಸಿಟಿ. ಎಸ್ 


7771 .00 


ಕೋಂ ಶ್ರೀನಿವಾಸ ರಾವ್ 
2 . ಬಿ.ವಿ. ಸುಬ್ಬರಾವ್ 
3. ಬಿ. ವಿ . ನಾರಾಯಣ 
ರಾವ್ 

( ಜೆ ಟೆನ್ನೂರ್) 


ನಂ .2547 , 


ಸಿಟಿ. ಎಸ್ 


ನಂ .2593 ರ 
ಉಳಿಕೆ ಮತ್ತು 


ಸಿಟಿ. ಎಸ್ 


2545 , 2544 , 


ನಂ . 2593 


ನಂ .2593 


ಸಿ . ಟಿ . ಎಸ್ . 


2541, 2540 
ಮತ್ತು ರಸ್ತೆ 


ರ ಉಳಿಕೆ 


ನಂ .2592ರ 


2593 


ಶ್ರೀಮಾಧವ ಕೃಷ್ಣ 


1374.00 


ಘೋಷಿತ ಪ್ರದೇಶದ ಒಟ್ಟು ವಿಸ್ತೀರ್ಣ 


9145 .00 


( 2 - 10 ( ಎ - ಗುಂ ) 


ಷರಾ : ಜೆ.ಟೆನ್ನೂರ್ ( ಮಾಲಿಕತ್ವವು ನಗರಮಾಪನ ದಾಖಲೆಯಾದ ವಿಚಾರಣಾ ವಹಿಯಲ್ಲಿ ನಮೂದಾಗಿದ್ದು ದೃಢೀಕರಣವಾಗಿರುವುದಿಲ್ಲ). 
PR- 99 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC- 50 

ವೆಂಕಟೇಶ್ ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ -2 , 

ವಸತಿ ಇಲಾಖೆ. 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೧, ೨೦೦೯ 

೪೧೯ 
ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಇ 68 ಕೊಮಂಇ 2018 , ಬೆಂಗಳೂರು, ದಿನಾಂಕ: 07.06.2019 . 
ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಬೆಂಗಳೂರು ನಗರದ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾರುತಿ ಸೇವಾನಗರ 
ವಾರ್ಡಿನ ಮುನಿನಾರಾಯಣಪ ಗಾರ್ಡನ್ ಕೊಳಚೆ ಪ್ರದೇಶವನ್ನು ಸರ್ಕಾರದ ಅಧಿಸೂಚನೆ 
ದಿನಾಂಕ: 21 - 12 - 1981ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ , 1973 (1974ರ ಕರ್ನಾಟಕ ಕಾಯ್ದೆ 
33ರಂತೆ) ರ ಕಲಂ -3 ರನ್ವಯ ಕೊಳಚೆ ಪ್ರದೇಶವೆಂದು ಘೋಷಿಸಲಾಗಿರುತ್ತದೆ. 

ಸದರಿ ಕೊಳಚೆ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿ, ಅಲ್ಲಿ ವಾಸಿಸುವ ಕೊಳಚೆ ನಿವಾಸಿಗಳಿಗೆ ಪುರ್ನವಸತಿ ಕಲ್ಪಿಸಲು ಸರ್ಕಾರವು ಉದ್ದೇಶಿಸಿ , 
ಅದಕ್ಕಾಗಿ ಸದರಿ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ, 1973ರ ಕಲಂ- 17 ರಂತೆ ಭೂಸ್ವಾಧೀನ 
ಪಡಿಸಿಕೊಳ್ಳಲು ಸದರಿ ಪ್ರದೇಶದ ಬಗ್ಗೆ ಆಸಕ್ತಿಯುಳ್ಳವರು/ ಸಂಬಂಧಿಸಿದವರು/ಸಾರ್ವಜನಿಕರು ಯಾವ ಸಕಾರಣದಿಂದಾಗಿ ಭೂಸ್ವಾಧೀನ 
ಮಾಡಬಾರದೆಂಬುದಕ್ಕೆ ಕಾರಣ/ ಆಕ್ಷೇಪಣೆ/ ಸಲಹೆ ಹಾಗೂ ಮನವಿಗಳಿದ್ದಲ್ಲಿ, ಸರ್ಕಾರದ ಕಾರ್ಯದರ್ಶಿಗಳು, ವಸತಿ ಇಲಾಖೆ, ಕರ್ನಾಟಕ ಸರ್ಕಾರದ 
ಸಚಿವಾಲಯ, ವಿಕಾಸಸೌಧ, ಬೆಂಗಳೂರು- 01 ಅವರಿಗೆ ಲಿಖಿತ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸುವಂತೆ ಕೋರಿ ಸರ್ಕಾರದ ಅಧಿಸೂಚನೆ ಸಂ : ವಇ 68 
ಕೊಮಂಇ 2018, ದಿನಾಂಕ: 22.11.2018 ಅನ್ನು ( ಪ್ರಾಥಮಿಕ ಅಧಿಸೂಚನೆ) ದಿನಾಂಕ: 13 .12 .2018ರ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. ಆದರೆ, ನಿಗದಿತ 
ಕಾಲಾವಕಾಶದಲ್ಲಿ ಯಾವುದೇ ಆಕ್ಷೇಪಣೆ ಸ್ವೀಕೃತವಾಗಿರುವುದಿಲ್ಲ . ಆದುದರಿಂದ, ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಕೊಳಚೆ ಪ್ರದೇಶವನ್ನು 
ಅಂತಿಮವಾಗಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ , 1973ರ ಕಲಂ -17 ರಂತೆ ಭೂಸ್ವಾಧೀನಪಡಿಸಿಕೊಳ್ಳಲು 
ಸರ್ಕಾರವು ಆದೇಶಿಸಿದೆ. 

ಷೆಡ್ಯೂಲ್ 
ಭೂಮಾಲೀಕರ ಹೆಸರು 

ವಿಸ್ತೀರ್ಣ 

ಚೆಕ್ಕುಬಂದಿ 
ಕೊಳಚೆ ಪ್ರದೇಶದ 

ಶ್ರೀ / ಶ್ರೀಮತಿ 

ಸರ್ವೆ 
ಸಂ . ಹೆಸರು ಮತ್ತು ಸ್ಥಳ ಅಧಿಸೂಚನೆಯಂತೆ | ರೆವಿನ್ನೂ 

ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ 
ದಾಖಲೆಯಂತೆ 


ಕ್ರಮ 


ಎ - ಗುಂ 


ಮುನಿನಾರಾಯಣಪ್ಪಗಾರ್ಡನ್ಕೊಳಚೆ 

ಪ್ರದೇಶ, 


ಪಿಳ್ಳನಂಜಪ್ಪಬಿನ್ಮುನಿನಾರಾಯಣಪ್ಪ 


ಮುನಿನಾರಾಯಣಪ್ಪ 


ದೊಡ್ಡಗುಂಟೆಗ್ರಾಮ ಸರ್ವೆನಂ.133/ 


0-19 


ಸ.ನಂ.133/1ರಉಳಿಕೆ 


ಲಾ.ಹಿ.ನಂ.133/2ರಉಳಿಕೆ 


ಸ.ನಂ.133/1ರಉಳಿಕೆ 


PR-100 


SC- 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವೆಂಕಟೇಶ್ ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 

ವಸತಿ ಇಲಾಖೆ. 
ವಸತಿ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ವಇ 66 ಕೊಮಂಇ 2018, ಬೆಂಗಳೂರು, ದಿನಾಂಕ : 07.06.2019 . 
ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಬೆಂಗಳೂರು ನಗರದ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾರುತಿ ಸೇವಾನಗರ 
ವಾರ್ಡಿನ ಕೊಂಡಪ್ಪ ಅಚ್ಚಪ್ಪ ಗಾರ್ಡನ್ ಕೊಳಚೆ ಪ್ರದೇಶವನ್ನು ವಿಭಾಗೀಯ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ಅವರು ಅಧಿಸೂಚನೆ 
ಸಂಖ್ಯೆ: ಕೆಎಸ್‌ಎ/ಸಿಆರ್ / 87 / 84 - 85, ದಿನಾಂಕ: 23 - 09 - 1985ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ , 
1973 (1974ರ ಕರ್ನಾಟಕ ಕಾಯ್ದೆ 33ರಂತೆ) ರ ಕಲಂ - 3 ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಹೆಚ್ಯುಡಿ 49 ಎಂಸಿಎಸ್ 85 , 
ದಿನಾಂಕ: 17 - 04 - 1986 ರಲ್ಲಿ ಪ್ರಾಪ್ತವಾದ ಅಧಿಕಾರದನ್ವಯ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತಾರೆ. 

ಸದರಿ ಕೊಳಚೆ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿ, ಅಲ್ಲಿ ವಾಸಿಸುವ ಕೊಳಚೆ ನಿವಾಸಿಗಳಿಗೆ ಪುರ್ನವಸತಿ ಕಲ್ಪಿಸಲು ಸರ್ಕಾರವು ಉದ್ದೇಶಿಸಿ, 
ಅದಕ್ಕಾಗಿ ಸದರಿ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ , 1973ರ ಕಲಂ - 17 ರಂತೆ ಭೂಸ್ವಾಧೀನ 
ಪಡಿಸಿಕೊಳ್ಳಲು ಸದರಿ ಪ್ರದೇಶದ ಬಗ್ಗೆ ಆಸಕ್ತಿಯುಳ್ಳವರು / ಸಂಬಂಧಿಸಿದವರು / ಸಾರ್ವಜನಿಕರು ಯಾವ ಸಕಾರಣದಿಂದಾಗಿ ಭೂ - ಸ್ವಾಧೀನ 
ಮಾಡಬಾರದೆಂಬುದಕ್ಕೆ ಕಾರಣ / ಆಕ್ಷೇಪಣೆ/ಸಲಹೆ ಹಾಗೂ ಮನವಿಗಳಿದ್ದಲ್ಲಿ , ಸರ್ಕಾರದ ಕಾರ್ಯದರ್ಶಿಗಳು , ವಸತಿ ಇಲಾಖೆ, ಕರ್ನಾಟಕ ಸರ್ಕಾರದ 
ಸಚಿವಾಲಯ , ವಿಕಾಸಸೌಧ, ಬೆಂಗಳೂರು- 01 ಅವರಿಗೆ ಲಿಖಿತ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸುವಂತೆ ಕೋರಿ ಸರ್ಕಾರದ ಅಧಿಸೂಚನೆ ಸಂ : ವಇ 72 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೧ , ೨೦೦೯ 

ಭಾಗ ೬ 
ಕೊಮಂಇ 2018, ದಿನಾಂಕ: 22 .11.2018 ಅನ್ನು ( ಪ್ರಾಥಮಿಕ ಅಧಿಸೂಚನೆ) ದಿನಾಂಕ: 20.12 .2018ರ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. ಆದರೆ , ನಿಗದಿತ 
ಕಾಲಾವಕಾಶದಲ್ಲಿ ಯಾವುದೇ ಆಕ್ಷೇಪಣೆ ಸ್ವೀಕೃತವಾಗಿರುವುದಿಲ್ಲ. ಆದುದರಿಂದ, ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಕೊಳಚೆ ಪ್ರದೇಶವನ್ನು 
ಅಂತಿಮವಾಗಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ, 1973ರ ಕಲಂ -17 ರಂತೆ ಭೂಸ್ವಾಧೀನಪಡಿಸಿಕೊಳ್ಳಲು 
ಸರ್ಕಾರವು ಆದೇಶಿಸಿದೆ. 


- ಷೆಡ್ಯೂಲ್ 


ಭೂಮಾಲೀಕರ ಹೆಸರು 


ಕೊಳಚೆ ಪ್ರದೇಶದ 
ಹೆಸರು ಮತ್ತು ಸ್ಥಳ 


ಚೆಕ್ಕುಬಂದಿ 


ವಿಸ್ತೀರ್ಣ 
ಎ - ಗುಂ 


ಸರ್ವೆ 
ನಂ . 


ಶ್ರೀ / ಶ್ರೀಮತಿ 
ಅಧಿಸೂಚನೆಯಂತೆ | ರೆವಿನ್ಯೂ ದಾಖಲೆಯಂತೆ 


ಪೂರ್ವ | ಪಶ್ಚಿಮ | ಉತ್ತರ 


ದಕ್ಷಿಣ 


/09I 


0-03 


| 


ಕೊಂಡಪ್ಪಮತ್ತುಅಚ್ಚಪ್ಪಗಾರ್ಡನ್ಕೊಳಚೆ 

ಪ್ರದೇಶ, 


ಎಂ.ಅಚ್ಚಪ್ಪ 


ಅಚ್ಚಪ್ಪಬಿನ್ಮುನಿಯಪ್ಪ 


162 


80-0 


ಒಟ್ಟು|ದೊಡ್ಡಗುಂಟೆಗ್ರಾಮ 


ಸ.ನಂ.1600ಮತ್ತು162ರಉಳಿಕೆ 


ಸ.ನಂ.163 


ಲಾ.ಹಿ.ನಂ.160/2 


0-11 


PR-101 


SC- 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವೆಂಕಟೇಶ್ ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 

ವಸತಿ ಇಲಾಖೆ. 


ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಇ 09 ಕೊಮಂಇ 2015 , ಬೆಂಗಳೂರು, ದಿನಾಂಕ : 07.06. 2019. 
ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಬೆಂಗಳೂರು ನಗರದ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೆಂಗಳೂರು ದಕ್ಷಿಣ 
ತಾಲ್ಲೂಕು, ಕೆಂಗೇರಿ ಹೋಬಳಿ, ನಾಯಂಡಹಳ್ಳಿ ಗ್ರಾಮದ ಸರ್ವೆ ನಂ .41 ರಲ್ಲಿನ ಸರ್ಕಾರ ಮತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಮಾಲಿಕತ್ವದ 
6 - 04 ಎಕರೆ / ಗುಂಟೆ ಪ್ರದೇಶದಲ್ಲಿರುವ ನಾಯಂಡಹಳ್ಳಿ ಕೊಳಚೆ ಪ್ರದೇಶವನ್ನು ಜಿಲ್ಲಾಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಅವರ ಅಧಿಸೂಚನೆ 
ಸಂಖ್ಯೆ:ಕೆಎಸ್ಎ/ಸಿಆರ್ /7 / 97 - 98, ದಿನಾಂಕ: 31- 08 - 2001ರ ಅಧಿಸೂಚನೆಯಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ ) 
ಅಧಿನಿಯಮ, 1973 ( 1974ರ ಕರ್ನಾಟಕ ಕಾಯ್ದೆ 33ರಂತೆ) ರ ಕಲಂ - 3 ರನ್ವಯ ಕೊಳಚೆ ಪ್ರದೇಶವೆಂದು ಘೋಷಿಸಲಾಗಿರುತ್ತದೆ. 

- ಸದರಿ ಕೊಳಚೆ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಸರ್ವೆ, ನಂ .43 /2 ರಲ್ಲಿನ 1 -21 ಎಕರೆ /ಗುಂಟೆ ಖಾಸಗಿ ಜಮೀನಿನಲ್ಲಿ ಕರ್ನಾಟಕ ಕೊಳೆಗೇರಿ 
ಅಭಿವೃದ್ಧಿ ಮಂಡಳಿಯು ಕೊಳೆಗೇರಿ ನಿವಾಸಿಗಳಿಗೆ ವಸತಿ ನಿರ್ಮಿಸಿದ್ದು, ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ ) 
ಅಧಿನಿಯಮ, 1973 ರ ಕಲಂ - 17 ರಂತೆ ಭೂಸ್ವಾಧೀನ ಪಡಿಸಿಕೊಳ್ಳುವುದು ಅವಶ್ಯಕವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದ್ದರಿಂದ, ಸದರಿ 
ಪ್ರದೇಶವನ್ನು ಏತಕ್ಕೆ ಭೂ ಸ್ವಾಧೀನಪಡಿಸಿಕೊಳ್ಳಬಾರದು ಎಂಬ ಬಗ್ಗೆ ಪ್ರದೇಶಕ್ಕೆ ಸಂಬಂಧಿಸಿದವರಿಗೆ / ಸಾರ್ವಜನಿಕರಿಗೆ / ಆಸಕ್ತಿಯುಳ್ಳವರಿಗೆ, ಈ ಮೂಲಕ 
ಕಲಂ -17 ರಡಿ ಈ ಸೂಚನೆಯನ್ನು ನೀಡಲಾಗಿದೆ | 

ಸದರಿ ಪ್ರದೇಶವನ್ನು ಯಾವ ಸಕಾರಣಗಳಿಂದಾಗಿ ಭೂಸ್ವಾಧೀನಪಡಿಸಿಕೊಳ್ಳಬಾರದು ಎಂಬುದಕ್ಕೆ ಕಾರಣ / ಆಕ್ಷೇಪಣೆ / ಸಲಹೆ ಮತ್ತು 
ಮನವಿಗಳಿದ್ದಲ್ಲಿ, ಈ ಅಧಿಸೂಚನೆ ಪ್ರಕಟವಾದ 15 ದಿನಗಳೊಳಗಾಗಿ ಸರ್ಕಾರದ ಕಾರ್ಯದರ್ಶಿಗಳು , ವಸತಿ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ , 
ವಿಕಾಸಸೌಧ, ಬೆಂಗಳೂರು- 01 ಅವರಿಗೆ ಲಿಖಿತವಾಗಿ ಸಲ್ಲಿಸಬಹುದೆಂದು ತಿಳಿಸಿದೆ. 

ಷೆಡ್ಯೂಲ್ 
ಸರ್ವೆ ನಂ . ಮತ್ತು 

ಚೆಕ್ಕುಬಂದಿ 
ಭೂಮಾಲೀಕರ 

ವಿಸ್ತೀರ್ಣ 
ಕೊಳಚೆ ಪ್ರದೇಶದ ಹೆಸರು ಹೆಸರು 

ಪೂರ್ವ ಪಶ್ಚಿಮ ಉತ್ತರ 

ಗುಂಟೆ 
ಬೆಂಗಳೂರು- ಮೈಸೂರು ಪಿಳ್ಳಪ್ಪ ಉರುಫ್ | 43/ 2 | 1 - 21 ಮೈಸೂರು- | ಲಾ .ಸ. ನಂ .39 

ನಾಯಂಡಹಳ್ಳಿ 
ರಸ್ತೆಯ ಚೆಕ್‌ಪೋಸ್ಟ್ ತಮ್ಮಯ್ಯ ಬಿನ್ 

ಬೆಂಗಳೂರು 

ದೇವಸ್ಥಾನ ಗ್ರಾಮದ 
ಎದುರು ನಾಯಂಡಹಳ್ಳಿ | ಲೇ : ಪೆರಿಯಣ್ಣ 

ರಸ್ತೆ 

ಮತ್ತು 

ಸ. ನಂ .41 % 


ಎಕರೆ 


ದಕ್ಷಿಣ 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೧, ೨೦೦೯ 


೪೨೧ 


ಚೆಕ್ಕುಬಂದಿ 


ಭೂಮಾಲೀಕರ 

ಹೆಸರು 


ಕೊಳಚೆ ಪ್ರದೇಶದ ಹೆಸರು 


ಸರ್ವೆ ನಂ . ಮತ್ತು 
ವಿಸ್ತೀರ್ಣ 
ಎಕರೆ 
ಗುಂಟೆ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಉರುಫ್ ಅಬ್ಬಯ್ಯ 


ಸ . ನಂ . 
43/2 ರ 
ಉಳಿಕೆ 


ರಲ್ಲಿರುವ 
ಘೋಷಿತ 
ಕೊಳಚೆ ಪ್ರದೇಶ 


ಘೋಷಿತ ಕೊಳಚೆ 
ಪ್ರದೇಶದ ಉತ್ತರಕ್ಕೆ 
ಹೊಂದಿಕೊಂಡಂತೆ ಇರುವ 
ಕ.ಕೋ . ಅ. ಮಂಡಳಿಯ 
ವಸತಿ ಸಮುಚ್ಚಯಗಳ 
ಪ್ರದೇಶ 


PR-102 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC-50 

ವೆಂಕಟೇಶ್ ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 

ವಸತಿ ಇಲಾಖೆ. 
ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಇ 75 ಕೊಮಂಇ 2018 , ಬೆಂಗಳೂರು, ದಿನಾಂಕ : 07 .06.2019 . 
ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ವಿಜಯಪುರ ನಗರದ ಗೊಲ್ಲರ ಓಣಿ ( ಸಂಜಯಗಾಂಧಿ ನಗರ) ಕೊಳಚೆ ಪ್ರದೇಶವನ್ನು 
ಜಿಲ್ಲಾಧಿಕಾರಿ, ವಿಜಯಪುರ ಜಿಲ್ಲೆ, ವಿಜಯಪುರ ಇವರು ಅಧಿಸೂಚನೆ ಸಂಖ್ಯೆ: ಪುಸ/2 /ಕಕೊನಿ/ಸಿಆರ್ - 9 /06 - 07, ದಿನಾಂಕ:08.07.2011ರಲ್ಲಿ ಕರ್ನಾಟಕ 
ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ , 1973 (1974ರ ಕರ್ನಾಟಕ ಕಾಯ್ದೆ 33ರಂತೆ) ಕಲಂ -3ರನ್ವಯ ಕೊಳಚೆ 
ಪ್ರದೇಶವೆಂದು ಘೋಷಿಸಿರುತ್ತಾರೆ . 

ಸದರಿ ಕೊಳಚೆ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿ , ಅಲ್ಲಿ ವಾಸಿಸುವ ಕೊಳಚೆ ನಿವಾಸಿಗಳಿಗೆ ಪುರ್ನವಸತಿ ಕಲ್ಪಿಸಲು ಸರ್ಕಾರವು ಉದ್ದೇಶಿಸಿ, 
ಅದಕ್ಕಾಗಿ ಸದರಿ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ , 1973ರ ಕಲಂ -17 ರಂತೆ ಭೂಸ್ವಾಧೀನ 
ಪಡಿಸಿಕೊಳ್ಳಲು ಸದರಿ ಪ್ರದೇಶದ ಬಗ್ಗೆ ಆಸಕ್ತಿಯುಳ್ಳವರು/ ಸಂಬಂಧಿಸಿದವರು/ ಸಾರ್ವಜನಿಕರು ಯಾವ ಸಕಾರಣದಿಂದಾಗಿ ಭೂ - ಸ್ವಾಧೀನ 
ಮಾಡಬಾರದೆಂಬುದಕ್ಕೆ ಕಾರಣ / ಆಕ್ಷೇಪಣೆ/ ಸಲಹೆ ಹಾಗೂ ಮನವಿಗಳಿದ್ದಲ್ಲಿ, ಸರ್ಕಾರದ ಕಾರ್ಯದರ್ಶಿಗಳು, ವಸತಿ ಇಲಾಖೆ, ಕರ್ನಾಟಕ ಸರ್ಕಾರದ 
ಸಚಿವಾಲಯ , ವಿಕಾಸಸೌಧ, ಬೆಂಗಳೂರು- 01 ಅವರಿಗೆ ಲಿಖಿತ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸುವಂತೆ ಕೋರಿ ಸರ್ಕಾರದ ಅಧಿಸೂಚನೆ ಸಂ : ವಣ 75 
ಕೊಮಂಇ 2018 , ದಿನಾಂಕ : 05.10.2018 ಅನ್ನು ( ಪ್ರಾಥಮಿಕ ಅಧಿಸೂಚನೆ) ದಿನಾಂಕ:21.03. 2019ರ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. ಆದರೆ, ನಿಗದಿತ 
ಕಾಲಾವಕಾಶದಲ್ಲಿ ಯಾವುದೇ ಆಕ್ಷೇಪಣೆ ಸ್ವೀಕೃತವಾಗಿರುವುದಿಲ್ಲ. ಆದುದರಿಂದ, ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಕೊಳಚೆ ಪ್ರದೇಶವನ್ನು 
ಅಂತಿಮವಾಗಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ , 1973ರ ಕಲಂ - 17 ರಂತೆ ಭೂಸ್ವಾಧೀನಪಡಿಸಿಕೊಳ್ಳಲು 
ಸರ್ಕಾರವು ಆದೇಶಿಸಿದೆ. 

ಷೆಡ್ಯೂಲ್ 
ವಿಸ್ತೀರ್ಣ 

ಚೆಕ್ಕುಬಂದಿ 
ಕೊಳಚೆ ಪ್ರದೇಶದ ಭೂಮಾಲೀಕರ ಹೆಸರು ಸಿಟಿ ಸರ್ವೆ 

ಎ - ಗುಂ 
ಶ್ರೀ / ಶ್ರೀಮತಿ ನಂ . 

ಪೂರ್ವ ಪಶ್ಚಿಮ ಉತ್ತರ 


ಹೆಸರು 


ದಕ್ಷಿಣ 


1138/ 2 
ಎ / ಬಿ /2 


| ರಸ್ತೆ 


7559 
ಚ. ಯಾರ್ಡ್ 


ಸ್ತೆ 


ಸಿಟಿಎಸ್ ನಂ . 
1143 /3 


ಸಿಟಿಎಸ್ ನಂ .1138/2 
1138 /2ಎ/ ಬಿ1 
1138 /2ಎ / ಬಿ1 
1138/2ಎ/3 
1138 /2ಬಿ 


1164 


ಕ 


ಗೊಲ್ಲರ ಓಣಿ 
ಕೊಳಚೆ ಪ್ರದೇಶ 


1) ದಿಲೀಪ ಕುಮಾರ 
ದತ್ತಾತ್ರೇಯ 
ದೇಸಾಯಿ 
2) ನಂದಕುಮಾರ 
ದತ್ತಾತ್ರೇಯ 
ದೇಸಾಯಿ 
3) ಅರಂವಿಂದ 
ವಿನಾಯಕರಾವ 
ದೇಸಾಯಿ 
ಎ ) ರಮಾಬಾಯಿ ಕೋಂ 
ಪಾಂಡುರಂಗರಾವ 
ದೇಸಾಯಿ 
ಬಿ ) ವೈಭವ ತಂದಿ 
ಪಾಂಡುರಂಗರಾವ 
ದೇಸಾಯಿ 
ಸಿ ) ರಂಜಿತ 
ಪಾಂಡುರಂಗರಾವ 
ದೇಸಾಯಿ 


R .NI. No . KARBIL/ 2001/ 47147 POSTAL REGN . No . RNPIKA/BGS / 2202/ 2017 - 19 
Licensed to post without prepayment WPP No. 297 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೧೧, ೨೦೧೪ 


ಭಾಗ ೬ 


ಚೆಕ್ಕುಬಂದಿ 


ಕೊಳಚೆ ಪ್ರದೇಶದ 

ಹೆಸರು 


ಸಿಟಿ ಸರ್ವೆ | 


ಭೂಮಾಲೀಕರ ಹೆಸರು 

ಶ್ರೀ / ಶ್ರೀಮತಿ | 


ವಿಸ್ತೀರ್ಣ 
ಎ - ಗುಂ 


ನಂ . 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


1165 /2 


1167 / ಎ / | 1165 / 


ರಸ್ತೆ 


| 1166 


0115 
ಚ. ಯಾರ್ಡ್ 

3040 
ಚ. ಯಾರ್ಡ್ 


| 


1167 


1167 


ರಸ್ತೆ 


ರಸ್ತೆ 


ರಸ್ತೆ 


| ಎ / 


ಎ /2 


1165 / 2 


ದೇಸಾಯಿ ಶ್ರೀನಿವಾಸ 
ವಿಶ್ವನಾಥ ದೇಸಾಯಿ 
4)ಉಷಾಬಾಯಿ ಕೋಂ 
ಶಾಮರಾವ ದೇಸಾಯಿ 
ಉಷಾಬಾಯಿ ಕೋಂ 
ಶಾಮರಾವ ದೇಸಾಯಿ 
1) ದಿಲೀಪ ಕುಮಾರ 
ದತ್ತಾತ್ರೇಯ ದೇಸಾಯಿ 
2) ನಂದಕುಮಾರ 
ದತ್ತಾತ್ರೇಯ ದೇಸಾಯಿ 
3 ) ಅರವಿಂದ 
ವಿನಾಯಕರಾವ 
ದೇಸಾಯಿ 
ಎ )ರಮಾಬಾಯಿ ಕೋಂ 
ಪಾಂಡುರಂಗರಾವ 
ದೇಸಾಯಿ 
ಬಿ) ವೈಭವ ತಂದಿ 
ಪಾಂಡುರಂಗರಾವ 
ದೇಸಾಯಿ 
ಸಿ ) ರಂಜಿತ 
ಪಾಂಡುರಂಗರಾವ 
ದೇಸಾಯಿ ದೇಸಾಯಿ 
ಶ್ರೀನಿವಾಸ ವಿಶ್ವನಾಥ 
ದೇಸಾಯಿ 
4 )ಉಷಾಬಾಯಿ ಕೋಂ 
ಶಾಮರಾವ ದೇಸಾಯಿ 


ಒಟ್ಟು 


10 ,714 
ಚ . ಯಾರ್ಡ್ 
( 8958 
ಚ. ಮೀ ) 


PR-103 


SC- 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವೆಂಕಟೇಶ್ ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ -2 , 

ವಸತಿ ಇಲಾಖೆ. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59. 


